ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1460 (1714) 
ಸದಸ್ಕರ ಹೆಸರು ಡಾ. ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ . 
ಉತ್ತರಿಸುವ ದಿನಾಂಕ 14-03-2022 


ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಕ್ರಸಂ 


ಪ್ರ 


ಉತ್ತರ 


(ಅ) 


ರಾಜ್ಯದಲ್ಲಿ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ 
[x ಈ 


ಅನುದಾನ ನೀಡುತ್ತಿದ್ದು, 1982 ರಿಂದ 
ಸ್ಥಗಿತಗೊಳಿಸಿರುವುದು ನಿಜವೇ; - ಹಾಗಿದ್ದಲ್ಲಿ, 
2006 ರಿಂದ "2008ರಲ್ಲಿ ಅಂದಿನ ಸರ್ಕಾರ 
1993 ರಿಂದ 1995ರವರೆಗೆ' ಕನ್ನಡ ಮಾಧ್ಯಮ 
ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು 
ನೀಡದಿರಲು ಕಾರಣವೇನು; 


"ಕನ್ನಡ ಮಾಧ್ಯಮದಲ್ಲಿ ಶಾಲೆ ಪ್ರಾರಂಭಿಸಿ ಏಚ್ಛಿನ್ನತೆ ಇಲ್ಲದೇ 


ಲ್ಲ 
1994-95ನೇ ಶೈಕ್ಷಣಿಕ ಸಾಲಿನವರೆಗೆ . ಅನುದಾನರಹಿತವಾಗಿ 


ನಡೆದಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು 
ಸಹಾಯಾನುದಾನಕ್ಕೊಳಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 


(ಈ) 


1ಅಂದಿನ ಸರ್ಕಾರ 1995ರ ನಂತರ 
ಪ್ರಾರಂಭವಾದ ಅನುದಾನ. ರಹಿತ ಕನ್ನಡ 
ಮಾಧ್ಯಮ ಶಾಲಾ ಕಾಲೆಜುಗಳನ್ನು ಅನುದಾನಕ್ಕೆ 
ಒಳಪಡಿಸದಿರುವುದರಿಂದ ಕನ್ನಡ ಶಾಲೆಗಳು 
ಮುಚ್ಚುವ ಸ್ಥಿತಿಗೆ ಬಂದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬಂದಿಲ್ಲ. 


(ಇ) 


ರಾಜ್ಯದ ಅನುದಾನ ರಹಿತ ಕನ್ನಡ ಶಾಲೆ 
ಹಾಗೂ ಕನ್ನಡ ಭಾಷೆ ಉಳಿವಿಗೆ ಸರ್ಕಾರವು 
ಇನ್ನಾದರೂ ಕನ್ನಡ ಮಾಧ್ಯಮ ಶಾಲಾ 
ಕಾಲೇಜುಗಳಿಗೆ ಅನುದಾನ ನೀಡುವುದಕ್ಕೆ ಕ್ರಮ 
ತೆಗೆದುಕೊಳ್ಳಬಹುದೇ? 


ಎಂದು ಆರ್ಥಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. 


ನಾರ್‌ 


ಕೋವಿಡ್‌-19) ನಿಮಿತ್ತ ಸರ್ಕಾರದ ಸುತ್ತೋಲೆ 


ಪ್ರಕಾರ ಯಾವುದೇ 
ಕಾಲೇಜುಗಳನ್ನು 


ಹೊಸ ಅನುದಾನರಹಿತ ಶಾಲಾ- 
ಸಹಾಯಾನುದಾನಕ್ಕೊಳಪಡಿಸುವಂತಿಲ್ಲ 


ಸರ್ಕಾರದ ಪತ್ರ ಸಂಖ್ಯೆ:ಇಪಿ 445 ಪಿಬಿಎಸ್‌ 2021, 
ದಿನಾಂಕ:19.01.02022ರಲ್ಲಿ . 1995ಕ್ಕೂ ಪೂರ್ವದಲ್ಲಿ 
ಪ್ರಾರಂಭವಾಗಿ ಸತತವಾಗಿ ನಡೆದುಕೊಂಡು ಬಂದ ಪ್ರಾಥಮಿಕ 
ಮತ್ತು ಪ್ರೌಢಶಾಲೆಗಳನ್ನು ಸಹಾಯಾನುದಾನಕ್ಕೊಳಪಡಿಸುವ | 
ಸಂಬಂಧ ಬಾಕಿ ಇರುವ ಅರ್ಹ ಪ್ರಸ್ತಾವನೆಗಳನ್ನು 
ದಿನಾಂಕ:31.03.2022ರ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ 
ಸೂಚಿಸಲಾಗಿದೆ. 


ಸಂಖ್ಯೆ:ಇಪಿ 98 ಎಸ್‌ಇಎಸ್‌ 2022 


ಣೌ ) 
ಗ್ರಾಥೆಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


